ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 363 


ಸದಸ್ಯರ ಹೆಸರು : ಡಾ| ವೈ.ಎ. ನಾರಾಯಣಸ್ವಾಮಿ 
(ಶಿಕ್ಷಕರ ಕ್ಲೇತು 

ಉತ್ತರಿಸುವ ದಿನಾಂಕ : 15.12.2021. 

ಉತ್ತರಿಸುವ ಸಚಿವರು : ಕಂದಾಯ ಸಚಿವರು 
yy —T 
8, ಪ್ರಶ್ನೆ ಉತ್ತರ 

uf 

ಅ) [ರಾಜ್ಯದಲ್ಲಿ ಶಾಸನಬದ್ಮವಾಗಿ ಅಕ್ರಮ ಸರ್ಕಾರಿ ಜಮೀನುಗಳಲ್ಲಿನ ಇ ಅನಧಿಕೃತ| 


ಸಕ್ರಮ ಯೋಜನೆಯ ನಮೂನೆ-57 
ರಲ್ಲಿ ಅರ್ಜಿಯನ್ನು ಸಲ್ಲಿಸಲು ಯಾವ 


ದಿನಾಂಕದಿಂದ ಯಾವ 
ದಿನಾಂಕದವರೆಗೆ ಅವಕಾಶವನ್ನು 
ಕಲ್ಪಿಸಲಾಗಿರುತ್ತದೆ; (ಮಾಹಿತಿ 
ಒಗದಿಸುವುದು) 


ಸಾಗುವಳಿಯನ್ನು ಸಕ್ರಮಗೊಳಿಸಲು ಕರ್ನಾಟಿಕ 
ಭೂ ಕಂದಾಯ ಕಾಯೆ, 1964 ರ ಕಲಂ 94- 
ಎ) ಗೆ ತಿದ್ದುಪಡಿ ತರಲಾಗಿದ್ದು, ತತ್ತಂಬಂಧ 
ಕರ್ನಾಟಿಕ ಭೂ ಕಂದಾಯ ವಿಯಮಗಳು, 1966 
ರ ನಿಯಮ 108 ಸಿಸಿಸಿ ಯನ್ನು ಸೇರ್ಪಡಿಸಿ, 
ಹೊಸದಾಗಿ ನಮೂನೆ 57 ರ ಅರ್ಜಿಗಳನ್ನು 
ಸ್ಮೀಕರಿಸಲು ದಿನಾಂಕ: 17.03.2018 ರಿಂದ 
ದಿನಾಂಕ: 16.03.2019 ರವರೆಗೆ ಅವಕಾಶ 
ಕಲ್ಪಿಸಲಾಗಿತ್ತು. 


ಆ) | ರಾಜ್ಯದಲ್ಲಿ ಅಕ್ರಮ ಯೋಜನೆಯಡಿ 
ನಮೂನೆ-57ರಲ್ಲಿ ಸಲ್ಲಿಕೆಯಾದ 
ಅರ್ಜಿಗಳ ಸಂಖ್ಯೆ ಎಷ್ಟು; (ಜಿಲ್ಲಾವಾರು, 
ತಾಲ್ಲೂಕುವಾರು ಮಾಹಿತಿಯನ್ನು 
ನೀಡುವುದು) 


ಜಿಲ್ಲಾವಾರು ವಿವರಗಳನ್ನು ಅನುಬಂಧ-1 ರಲ್ಲಿ 
ಒದಗಿಸಲಾಗಿದೆ. 


ಸಂಖ್ಯೆ: ಆರ್‌ಡಿ 230 ಎಲ್‌ಜಿಕ್ಯೂ 2021 (ಇ) 


[>] 


(ಆರ್‌.ಅಶೋಕ) 
ಕಂದಾಯ ಸಚಿವರು. 


“ನುಬಂಘ-4 


ಕರ್ನಾಟಕ ಭೂಕಂದಾಯ ಕಾಯ್ದೆ 1964ರ ಕಲಂ 94-ಎ(4) ರಡಿಯಲ್ಲಿ ನಮೂನೆ 57 
ಅರ್ಜಿಗಳ ಪ್ರಗತಿ ವಿವರ 


ಸ್ಪೀಕರಿಸಿದ ಸಕ್ರಮ ತಿರಸ್ಕೃತ ಒಟ್ಟು ಬಾಕಿ 
ಕ್ರಸಂ ಜಿಲ್ಲೆಯ ಹೆಸರು ಅರ್ಜಿಗಳು ಅಜಿಗಳ | ಅರ್ಜಿಗಳ | ವಿಲೇವಾರಿಯಾದ | ಅರ್ಜಿಗಳ 
ಸಂಖ್ಯೆ ಸಂಖ್ಯೆ ಸಂಖ್ಯೆ ಅರ್ಜಿಗಳ ಸಂಖ್ಯೆ ಸಂಖ್ಯೆ 
| 1 [ಬೆಂಗಳೂರು ನಗರ 5777 0 0 0 5777 
೦ಗಳೂರು 
2 ಗ್ರಾಮಾಂತರ 18017 0 112 112 17905 
ಕ್‌ wen 
| 6 | iA 0 85810 
T-sssuand | pe 


€l sleds ej) 


